ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 539 

ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಡಾ. ವೈ.ಎ. ನಾರಾಯಣಸ್ವಾಮಿ 

ಉತ್ತರಿಸಬೇಕಾದ ದಿನಾಂಕ 2 05.02.2021 

ಉತ್ತರಿಸುವವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಇಲಾಖೆ ಸಚಿವರು 

ಕಸಂ ಪ್‌ ಉತ್ತರ 

ಅ) | ಹಿರಿಯ `ನಾಗರೀಕರ ಸಬಲೀಕರಣ ನನ್‌ ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಇಲಾಖಾ 
ವತಿಯಿಂದ ಹಿರಿಯ ನಾಗರೀಕರ | ವತಿಯಿಂದ ಜಾರಿಗೊಳಿಸಿರುವ ಯೋಜನೆಗಳ 
ಅನುಕೂಲಕ್ಕಾಗಿ ಸರ್ಕಾರ ಜಾರಿಗೊಳಿಸಿರುವ | ವಿವರಗಳನ್ನು ಅನುಬಂಧ-01ರಲ್ಲಿ ಒದಗಿಸಿದೆ. 
ಯೋಜನೆಗಳು ಯಾವುವು; (ವಿವರ 
ನೀಡುವುದು). 

ಆ) |ಕಳೆದ್‌3 ವರ್ಷಗಳಲ್ಲಿ ಈ ಯೋಜನೆಗಳಿಗಾಗಿ [ಹರಿಯ ನಾಗಕಕ ಸಬಲೀಕರಣಕ್ಕಾಗಿ ಇಲಾಖಾ 
ವೆಚ್ಚ ಮಾಡಿರುವ ಹಣ ಎಷ್ಟು? (ಜಿಲ್ಲಾವಾರು | ವತಿಯಿಂದ ಜಾರಿಗೊಳಿಸಿರುವ ಯೋಜನೆಗಳಿಗೆ ಕಳೆದ 3 
ವಿವರ ನೀಡುವುದು) ವರ್ಷಗಳಲ್ಲಿ ವೆಚ್ಚ ಮಾಡಿರುವ ವಿವರಗಳನ್ನು 

' ಅನುಬಂಧ-02ರಲ್ಲಿ ಒದಗಿಸಿದೆ. 


ಸಂಖ್ಯೆ: ಮಮಳ 45 ಪಿಹೆಚ್‌ಪಿ 2021 


ಶಶಿಕಲಾ ಅ. ಜೊಲ್ಲೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 


ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 


ಇಲಾಖೆ ಸಚಿವರು.: 


' ಖಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾ. ವೈ.ಎ. ನಾರಾಯಣಸ್ತಾಮಿ ಅವರ ಚುಕ್ಕೆ ಗುರುತಿಲದ ಪ್ರಶ್ನೆಸಂಖ್ಯೆ:539ಕ್ಕೆ 
. ' ಅನುಬಂಧ-01 
ಹಿರಿಯ ನಾಗರಿಕರಿಗಾಗಿ ಜಾರಿಗೊಳಿಸುತ್ತಿರುವ ಯೋಜನೆಗಳು 


1. ಹಗಲು ಯೋಗಕ್ಷೇಮ ಕೇಂದ್ರಗಳು: 
ರಾಜ್ಯದ 30 ಜಿಲ್ಲೆಗಳಿಗೆ ಹಗಲು ಯೋಗಕ್ಷೇಮ ಕೇಂದ್ರಗಳನ್ನು ಸ್ಥಾಪಿಸಲು ಸರ್ಕಾರದ ಮಂಜೂರಾತಿ 
ದೊರೆತಿದ್ದು, ಪ್ರತಿ ಕೇಂದ್ರದಲ್ಲಿ ಸುಮಾರು 50-150 ಫಲಾನುಭವಿಗಳಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದ್ದು, ಸದರಿ 
ಯೋಜನೆಗೆ ಸರ್ಕಾರದಿಂದ ವಾರ್ಷಿಕ ರೂ.11.20 ಲಕ್ಷಗಳ ಅನುದಾನವನ್ನು ಮಂಜೂರು ಮಾಡಲಾಗುತ್ತದೆ. 


2. ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳು: 

ಹಿರಿಯ ನಾಗರಿಕರು ಕಿರುಕುಳ, ಹಣಕಾಸಿನ ಶೋಷಣೆ, ಮಾನಸಿಕ ತುಮುಲ ಮತ್ತು ದುರ್ಬಲರಾಗಿ 

ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಇಂತಹ ಸಮಸ್ಯೆಗಳ ನಿವಾರಣೆಗಾಗಿ ಹಾಗೂ ತುರ್ತು ಸಹಾಯಕ್ಕಾಗಿ 

ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳನ್ನು ರಾಜ್ಯದ, 30 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲು ಬೆಳಗಾವಿ 

ಮತ್ತು ಕಲಬುರಗಿ ಜಿಲ್ಲೆಗಳನ್ನು. ಹೊರತುಪಡಿಸಿ ಉಳಿದ 28 ಜಿಲ್ಲೆಗಳಲ್ಲಿ ಸಹಾಯವಾಣಿ ಕೇಂದ್ರಗಳನ್ನು ಆಯಾ 

ಜಿಲ್ಲೆಯ ಜಿಲ್ಲಾ ಪೊಲೀಸ್‌ ವರಿಷ್ಠಾಧಿಕಾರಿಗಳ ಕಛೇರಿ ಆವರಣದಲ್ಲಿ, ಸ್ವಯಂ ಸೇವಾ ಸಂಸ್ಥೆಗಳ 
ಸಹಯೋಗದಿಂದ ನಡೆಸಲಾಗುತ್ತಿದೆ. 


3. ಹಿರಿಯ ನಾಗರಿಕರ ವೃದ್ದಾಶ್ರಮ: 
ರಾಜ್ಯದ 30 ಜಿಲ್ಲೆಗಳಲ್ಲಿ ನಿರ್ಗತಿಕ ಹಿರಿಯ ನಾಗರಿಕರಿಗಾಗಿ ವೃದ್ಧಾಶ್ರಮಗಳನ್ನು ಸ್ವಯಂ, ಸೇವಾ 


ಸಂಸ್ಥೆಗಳ ಮೂಲಕ ನಡೆಸಲಾಗುತ್ತಿದ್ದು, -ಈ ವೃದ್ಧಾಶ್ರಮದಲ್ಲಿ 25 ನಿರ್ಗತಿಕ ಹಿರಿಯ ನಾಗರಿಕರನ್ನು 
ದಾಖಲಿಸಿಕೊಳ್ಳಲು ಅವಕಾಶವಿದ್ದು, ಒಂದು ವೃದ್ಧಾಶ್ರಮದ ನಿರ್ವಹಣೆಗಾಗಿ ವಾರ್ಷಿಕ ರೂ.8.00ಲಕ್ಷಗಳ 
ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತಿದ್ದು, ಇದರಲ್ಲಿ ಸಿಬ್ಬಂದಿ ವೆಚ್ಚ ನಿರ್ವಹಣಾ ವೆಚ್ಚ ಔಷಧಿ, ಕಟ್ಟಡ 
ಬಾಡಿಗೆ, ವೃತ್ತ ಪತ್ರಿಕೆ ಹಾಗೂ ಇತರೆ ವೆಚ್ಚಗಳಿಗಾಗಿ ಒಟ್ಟು ಯೋಜನಾ ವೆಚ್ಚದ ಶೇ.90ರಷ್ಟು ಅನುದಾನವನ್ನು 
ಸ್ವಯಂ ಸೇವಾ ಸಂಸ್ಥೆಗಳಿಗೆ ನೀಡಲಾಗುತ್ತಿದ್ದು ಉಳಿದ ಶೇ.10ರಷ್ಟನ್ನು ಸಂಸ್ಥೆಯು ಭರಿಸಬೇಕಾಗುತ್ತದೆ. 
ಅನುದಾನವನ್ನು ಜಿಲ್ಲಾ ಪಂಚಾಯತ್‌, ಮೂಲಕ ಮಂಜೂರು ಮಾಡಲಾಗುತ್ತಿದೆ. 


ರಾಜ್ಯದ ಪ್ರತಿ ಕಂದಾಯ ಉಪ ವಿಭಾಗದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ವೃದ್ಧಾಶ್ರಮಗಳನ್ನು 
ಪ್ರಾರಂಭಿಸಲು ಅವಕಾಶವಿದ್ದು, ಪ್ರಸ್ತುತ 8 ಕಂದಾಯ ಉಪ ವಿಭಾಗಕ್ಕೆ ವೃದ್ಧಾಶ್ರಮ ನಡೆಸಲು ಆಡಳಿತಾತ್ಮಕ 
ಮಂಜೂರಾತಿ ದೊರೆತಿರುತ್ತದೆ. 


4. ಹಿರಿಯ ನ್ರಾಗರಿಕರಿಗೆ ಗುರುತಿನ ಚೀಟಿಗಳು: « 

60 ವರ್ಷ ಮೇಲ್ಲಟ್ಟ ವಯೋಮಾನದ ಹಿರಿಯ ನಾಗರಿಕರ ಗುರುತಿನ ಚೀಟಿ ಪಡೆಯಲು ಸೇವಾ ಸಿಂಧು 
ಆನ್‌ಲೈನ್‌ ತಂತ್ರಾಂಶವನ್ನು ಅಭಿವೃದ್ಧಿ ಪಡಿಸಲಾಗಿದ್ದು, ದಿ:01.10.2018ರಿಂದ ಹಿರಿಯ ನಾಗರಿಕರು ಸೇವಾ 
ಸಿಂಧು ಆನ್‌ಲೈನ್‌ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಹಿರಿಯ ನಾಗರಿಕರ ಗುರುತಿನ ಚೇಟಿಯನ್ನು 
ಪಡೆಯಬಹುದಾಗಿದೆ. 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾ. ವೈ.ಎ. ನಾರಾಯಣಸ್ವಾಮಿ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ:539ಕ್ಕೆ 
ಗ ‘ ಅನುಬಂಥ-02 
207-18 2018-15 2015-20 
ಕಸಂ [ಜಲಯ ಹೆಸರು ``ಹರೆಯ ಹರಿಯ ವೈದ್ಧಾತ್ರಮ ಹಿರಿಯ "ರಿಯ ವೃದ್ಧಾಶ್ರಮ ಹಿರಿಯ ಕರಿಯ ವೃದ್ದಾತಮ 
ನಾಗರಿಕರ ನಾಗರಿಕರ ನಾಗರಿಕರ ನಾಗರಿಕರ ನಾಗರಿಕರ ನಾಗರಿಕರ 
[ಸಹಾಯವಾಣಿ ಹಗಲು ಸಹಾಯ (ಹಗಲು ಸಹಾಯವಾಣಿ |ಹಗಲು 
ಕೇಂದ್ರ ಯೋಗಕ್ಷೇಮ ವಾಣಿ [ಯೋಗಕ್ಷೇಮ [ಕೇಂದ್ರ ಯೋಗಕ್ಷೇಮ 
ಕೇಂದ್ರ [ಕೇಂದ್ರ ಕೇಂದ್ರ ಕೇಂದ್ರ 
1 ಬೆಂಗಳೊರು ಹ 1616 20.33 1600 1735 1953 2503 1615 1497 000 
2! ಬೆಂಗಳೊರು 308 725 0.00 813 734 000 3.25 184 000 
3 Bos 
31 ಚಿಳಗಾವಿ 000 984 764 131 983 772 000 830 773 
4 `7ಬಳ್ಳಾರಿ 616 9.85 800 635 10.80 6.67 615 954 800 
5 ಜೀದರ್‌ 614 000- 800 615 1000 $00 615 0.00 80 
6] ನಜಯಹುರ 10.27 9.84 800 $99 935 8.00 [2 945 800 
7 ಬಾಗಲಕೋಟಿ 615 000 He 614 5.00 0.00 615 9.80 740 
8 ಚಿತ್ರದುರ್ಗ 576 9.85 000 616 1585 000 Ep 9.78 0.00 
9 ಚಿಕ್ಕಮಗಳೊಹ 1922 584 800 616 837 ss 308 492 800 
10 | ಚಾಮರಾಜನಗರ 1816 [739 000 616 1985 00065 9.84 006 
1 | ಧಾರವಾಡ 600 985 806 600 385 $00 £16 7 9376 $00 
೫ |ಡ್ಷಣ ಕನ್ನಡ [x 000 1600 1605 [000 799 303 000 800 
13 1 ದಾವಣಗೆರೆ 614 824 0.00 614 1903 0.00 610 4532 000 
14 | ಕಲಬುರಗಿ [XD 984 | 9.47 000 T5384 000 0.00 U7 $00 
15 ಗದೆ 614 1002 4.46 615 924 7.40 €16 5.84 800 
16 ಹಾಸನ 615 985 800 [XU 933 800 394 [XT 800 
17 | ಹಾಷೇರ 308 rE) 800 616 984 800 000 984 800 
15 ಕೊಡಗು 550 $41 800 [ST 985 7599 615 [FT] 800 
17) |] ಪೋಠಾರ £75 000 000 S94 T0500 735 3.032 0.00 800 
20 1 ಕೊಷ್ಣಳ 616 985 7592 603 T3944 792 609 974 800 
21 7 ಮೈಸೂರು i 9847 TEN UE PAS 9385 800 
27 ಮಂಡ್ಯ 615 11.20 800 616 [3385 800 614 To33 EXD 
23 | ರಾಯಚಾರು 614 984 000 618 1350 0.00 304 475 000 
24 | ಶಿವಮೊಗ್ಗೆ 606 9.45 800 TES 2.36 799 [SH 0.00 L890 1 
251 ಈಮಕೂರು [ST 0.00 $00 616 10.00 7599 [x 000 800 
26 7 ಉತ್ತರಕನ್ನಡ [XC 985 0.00 [Sl 982 0.00 615 9.84 0.00 
77 ಉಡುಪಿ 522 7000 0.00 S00 000 000 238 000 [XT 
28 1 ರಾಮನಗರ T616 000 800 [31 000 799 308 0.00 $00 
29 | ಚಿಕ್ಕಬಳ್ಳಾಪುರ 616 985 640 616 7385 799 616 985 800 
30 1 ಯಾದಗಿರಿ 616 T5844 800 £16 985 739 £16 9.84 800 
ಒಟ್ಟು 170.58 22507 TFT TAT SINT TES 145.04 20574 16713 


